ಕರ್ನಾಟಕ ವಿಧಾನ ಪರಿಷತ್ತು 


ಹೊಂದಿರುವ ಪೊಲೀಸ್‌ ಅಧಿಕಾರಿ 
ಯಾರು ; ಪೊಲೀಸ್‌ ಪೇದೆಗಳು 
ವಾಹನಗಳನ್ನು ತಡೆದು ತಪಾಸಣೆ 
ಮಾಡಲು ನಿಯಮದಲ್ಲಿ 


ಬು ಗುರುತಿಲ್ಲದ ಪ್ರಶ್ನೆ ಸಂಖೆ : 1503 
ಸ್ಯರ ಹೆಸರು : ಶ್ರೀ ಆರ್‌. ಧರ್ಮಸೇನ 
el ದಿನಾಂಕ : 19.03.2020 
ಉತ್ತರಿಸುವ ಸಚಿವರು : ಗೃಹ ಸಚಿವರು 
ಕಸಂ ಪ್‌ ಘತ್ತರ 
(ಅ) | ವಾಹನಗಳ ದಾಖಲೆಗಳನ್ನು ನಿಯಮಗಳ ಪ್ರಕಾರ ಎ.ಎಸ್‌.ಐ. ಮತ್ತು ಮೇಲ್ಪಟ್ಟ ಅಧಿಕಾರಿಗಳಿಗೆ 
ತಪಾಸಣೆ ಮಾಡಿ ಕೇಸು ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ 'ಹೋಟಾರು ವಾಹನ 
ಪಾಖಿನಿಸಲು ಅರ್ಹತೆ | ಕಾಯ್ದೆಯಡಿಯಲ್ಲಿ ದರಿಡ ಏಧಿಸುವ ವಿತ್ತಾಧಿಕಾರವಿರುತ್ತದೆ. ಅಲ್ಲದೆ 


ಸಂಚಾರ ದಟ್ಟಣೆಯನ್ನು ನಿವಾರಿಸಲು ಮತ್ತು ಸಂಚಾರಿ ನಿಯಮಗಳೆ 
ಉಲ್ಲಂಘನೆಗಳ. ವಿರುದ್ದ. ಕ್ರಮ ಜರುಗಿಸಲು ಪಿಸಿ. ಮತ್ತು ಹೆಚ್‌.ಸಿ. 


ರವರುಗಳಿಗೆ ಎಫ್‌.ಟಿ.ವಿ.ಆರ್‌. (Filed Traffic Violation Report) 


ಆಘಣತನದೆಯಕ ; ಸ ತಯಾರಿಸಲು ನೇಮಿಸಿ ಅವರಿಂದ ಪಡೆದುಕೊಂಡು 
ಫ್‌.ಟಿ.ವಿ.ಆರ್‌. ವರದಿಯನ್ವಯ ಟ್ರಾಫಿಕ್‌ ಚೆಲನ್‌ಗಳನ್ನು ನೀಡಲು 
ನನಾಗರ್ನ ಹಾಗೂ ಪೋಟಾರು ವಾಹನ ಕಾಯ್ದೆ ಸಾ 133ರ 

| ಪಕಾರ ಎಫ್‌ ನಟಿ.ಎ.ಆರ್‌. ನೋಟೀಸ್ಸುಗಳನ್ನು ನೀಡಲಾಗುತ್ತದೆ. 
(4) ಸಂಚಾರಿ ಅಪರಾಧಗಳನ್ನು | ಸಂಚಾರ ನಯಮ ಇಲ್ಲಂಫನೆ ಎಸಗಹವಹ ಕಣ್ಣಿಗೆ ಹ ಬಂದಲ್ಲಿ 
ಮಾಡಿದಾಗ ಮಾತ್ರ ನಿಲ್ಲಿಸಿ ದಂಡ | ಮಾತ್ರ ಚಾಲಕ/ಸವಾರರರನ್ನು ತಡೆದು ಕಾನೂನು ರೀತ್ಯ ಕ್ರಮ 
ವಿಧಿಸಬೇಕೇ ಹೊರತು ಸುಮ್ಮನೆ ಕೈಗೊಳ್ಳಬೇಕು. ಕೇವಲ ದಾಖಲಾತಿಗಳನ್ನು ತಪಾಸಣೆ ಮಾಡುವ ಸಲುವಾಗಿ 


ವಾಹನಗಳನ್ನು ನಿಲ್ಲಿಸಿ ತಪಾಸಣೆ 
ಮಾಡಿ ನಾಗರೀಕರಿಗೆ ತೊಂದರೆ 
ಕೊಡಬಾರದೆಂದು ಬೆಂಗಳೂರು 
ನಗರ ಪೊಲೀಸ್‌ ಆಯುಕ್ತರು 
ಆದೇಶ ಹೊರಡಿಸಿರುವುದು 
ನಿಜವೇ ; ಇದ್ದರೆ, ಆದೇಶದ ಪ್ರಿ 
ಒದಗಿಸುವುದು ; 


ವಾನ ವಾಹನ ನಿಲ್ಲಿಸಕೂಡದು ಪದವಿ, ಇದು ಮಧ್ಯಪಾನ ಮಾಡಿ 
ವಾಹನ ಚಾಲನೆ ಪ್ರಕರಣಗಳಿಗೆ ಅನ್ನಯಸುವುದಿಲ್ಲವೆಂದು 
ದಿನಾಂಕ:03/01/2017 ರಂದು ಬೆಂಗಳೂರು ಗರ ಪೊಲೀಸ್‌ 
ಆಯುಕ್ತರವರು ಸುತ್ತೋಲೆ-157 ಅನ್ನು ಹೊರಡಿಸಿರುತ್ತಾರೆ. ಸುತ್ತೋಲೆಯ 
ಪ್ರತಿಯನ್ನು ಅನುಬಂಧ- -1 ರಲ್ಲಿ ಲಗತಿಸಿದೆ. ಇದೇ ವಿಚಾರವಾಗಿ ಅಪರ 
ಪೊಲೀಸ್‌" ಆಯುಕ್ತರು, ಸಂಚಾರ, ಜೆಂಗಳೂರು ರವರು ಸಂಖ್ಯೆ 
118/ಸಿಬಿ/ಅಪರಸಿಪಿ(ಸ೦)/2007-08, ದಿನಾಂಕ:04/06/2008 ನಳ 
ಹೊರಡಿಸಿರುವ ಸುತ್ತೋಲೆ-11”ಎ” ರ ಪ್ರಶಿಯನ್ನು ಅನುಬಂಧ-2 ರಲ್ಲಿ 
ಲಗತ್ತಿಸಿದೆ. 


(ಇ) 


ಹೀಗಿದ್ದರೂ ಹೊಲೀಸರು 
ವಾಹನಗಳನ್ನು ತಡೆದು ತಪಾಸಣೆ 
ಮಾಡಿ ತೊಂದರೆ ಕೊಡುತ್ತಿರುವ 
ಪೊಲೀಸರ ಮೇಲೆ ಸರ್ಕಾರ 
ಯಾವ ರೀತಿಯ ಕ್ರಮ 
ಕೈಗೊಳ್ಳಲಿದೆ; ಮತ್ತು ಈ ರೀತಿ 
ನೋಡದಂತೆ ನಿರ್ದೇಶನ 
ನೀಡಲಾಗುವುದೇ 2 


ತ ಸರವ ಸಂಚಾರ ವಿಭಾಗದ '`ಎಲ್ಲಾ ಅಧಿಕಾರಿ ಮತ್ತು 
ಸಿಬ್ಬಂದಿಯವರಿಗೆ ಸುತ್ತೋಲೆ-106 ದಿನಾಂಕ:29/12/2012 ರಲ್ಲಿ ಸೂಕ್ತ 
ನಿರ್ದೇಶನಗಳನ್ನು ನೀಡಿದ್ದು ಸುತ್ತೋಲೆಯ ಪ್ರಶಿಯನ್ನು ಅನುಬಂಧ-3 ರಲ್ಲಿ 
ಲಗತ್ತಿಸಿದೆ. 


ಹೆಚ್‌ಡಿ 53 ಎಸ್‌ಎಸ್‌ಟಿ 2020 


(ಬಸವರಾಜ ಜಾ 


ಗೃಹ ಸಚಿವರು 


ಕರ್ನಾಟಕ ಸರ್ಕಾರ 
(ಪೊಲೀಸ್‌ ಇಲಾಖ) 


ಘೊಲೀಸ್‌ ಆಯುಕ್ಷರವರೆ ಕಛೇರಿ, 
ಇನ್‌ಫೆಂಟ್ರಿ ದೆಸ್ತೆ, ಬೆಂಗಳೂರು ನಗರ. 
ದಿನಾ೦ಕ:03-01-2017 


ಸುತೊಲೆ- 157 


* ವಿಷಯ:- ಸಂಚಾರ ಹೊಲೀಸ್‌ರ ಕಾರ್ಯನಿರ್ವಹಣೆ ಬಗ್ಗೆ ಸೂಚನೆಗಳು 


ಸಂಚಾರ ವಭಾಗವು ಬೆಂಗಳೂರು ನಗರ ಪೊಲೀಸ್‌ ವ್ಯವಸ್ಥೆಯ ಪ್ರಮುಖ ಅಂಗವಾಗಿದ್ದು, ಅತ್ಯಂತ 
ಜವಾಬ್ದಾರಿಯುತವಾಗಿ ಕರ್ತವ್ಯ ನಿರ್ವಹಿಸಬೇಕಾಗಿದ್ದು ಸಂಚಾರ ಸಂಬಂದಿ ಸಮಸ್ಯೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ 
ಈ ಕೆಳಕಂಡಂತೆ ನಿರ್ದೇಶನಗಳನ್ನು ನೀಡಲಾಗಿದೆ. 


1 ಸಂಚಾರ ನಿಯಮ ಉಲ್ಲಂಘನೆ ಎನೆಗಿರುವುದು ಕಣ್ಣಿಗೆ ಕಂಡುಬಂದಲ್ಲಿ ಮಾತ್ರ ಜಾಲಕ/ಸವಾರರನ್ನು 
ತಡೆದು ಕಾನೂನು ರೀತ್ಕ ಕ್ರಮ ಕೈಗೊಳ್ಳುವುದು. ಕೇವಲ ದಾಖಲಾತಿಗಳನ್ನು ತಮಾಸಣೆ ಮಾಡುವ 
ಸಲುವಗಿ ವಿನಾಕಾರಣ ವಾಹನ ನಿಳ್ಲಿಸಕೂಡರದು. ಇದು ಮದ್ಯಪಾನ ಮಾಡಿ ವಾಹನ ಬಾಲನೆ 
ಪ್ರಕರಣಗಳಿಗೆ ಅನ್ವಯಿಸುವುದಿಲ್ಲ. ಇದರ ಫಾಲಸೆ ಕಟ್ಟುನಿಟ್ಟಾಗಿ ಆಗಬೇಕು. 


2. ನಗರದ ಹಲವಾರು ಜಲಕ್ಷನ್‌ಗಳಲ್ಲಿ ವಾಹನ ಸವಾರರು ಮೀಡಿಯನ್‌ ದಾಟಿ ಎರುದ್ದ ದಿಕ್ಕಿನ ಸಂಚಾರದ 
ವಿರುದ್ಧವಾಗಿ ಅಪಾಯಕಾರಿ ರೀತಿಯಲ್ಲಿ ಚಾಲನೆ ಮಾಡುವ ಪ್ರಕರಣಗಳು ಇತ್ತೀಚಿಗೆ ಸಾಮಾನ್ಯವಾಗಿದ್ದು 
(ಉದಾ: ಎಎಸ್‌ಸಿ ಸೆಂಟರ್‌ನಿಂದ ಆರ್‌.ಎಂ. ರಸ್ತೆ, ರಿಚ್‌ಮಂಡ್‌ ವೃತ್ತದಲ್ಲಿ ಐ.ಟಿ.ಸಿ ಗಾರ್ಡೇನಿಯಾ 
ಕಡೆಯಿಂದ ಶಾಂತಿನಗರ ಕಡೆಗೆ ಸಾಗುವ ವಾಹನಗಳು) ಇಂತಹ ಅಪಾಯಕಾರಿ ಅಭ್ಯಾಸವನ್ನು ಅನಿರೀಕ್ಷಿತ 
ತಪಾಸಣೆಗಳನ್ನು ಹಮ್ಮಿಕೊಂಡು ಪರಿಣಾಮಕಾರಿಯಾಗಿ ಕ್ರಮ ತೆಗೆದುಕೊಳ್ಳುವ ಮೂಲಕ ತಡೆಗಟ್ಟುವುದು. 


3% ಹಲವಾರು ಪ್ರಮುಖ ಸಮಸ್ಯೆಗಳನ್ನು ಪ್ರಾಥಮಿಕ ಹಂತದಲ್ಲಿಯೇ ಗುರುತಿಸಿ ಸಠಿಪಡಿಸಿದಲ್ಲಿ ಅವುಗಳಿಂದ 
ಉಂಟಾಗಬಹುದಾದ ಗುರುತರ ಸಮಸ್ಯೆಗಳನ್ನು ಯಶಸ್ವಿಯಾಗಿ ನಿಛಧಾಯಿಸಲು ಸಾಧ್ಯವಾಗುತ್ತದೆ. ಇದನ್ನು 
Broken Window Theory oದು ಕರೆಯಲಾಗುತ್ತದೆ. ಇದರ ಅಸ್ವಯತೆ ಸಂಚಾರ ಎಭಾಗಕ್ಕೆ 
ಬಹಳ ಅತ್ಯವಶ್ಯಕವಾಗಿದ್ದು ಇದನ್ನು ಪ್ರತಿಯೊಬ್ಬ ಅಧಿಕಾರಿಯು ಸರಿಯಾಗಿ ಅಧ್ಯಯನ ಮಾಡಿ ತಾವುಗಳು 
ಯಾವ ರೀತಿಯಲ್ಲಿ ಈ ಸಿದ್ದಾಂತದ ಉಪಯೋಗವನ್ನು ಪಡೆದುಕೊಂಡು ಸಾರ್ವಜನಿಕರು ಮೆಚ್ಚುವ 
ರೀತಿಯಲ್ಲಿ ಕೆಲಸ ನಿರ್ವಹಿಸಲು ಸಾಧ್ಯವಾಗುವುದೆಂದು ಅತ್ಗಾವಲೋಕನ ಮಾಡಿಕೊಳ್ಳಬೇಕು. 


ಸಂಚಾದೆ ವಿಭಾಗಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ. 


[20 


ಹ 


> ಸ್ಪಾಪ್‌ರೈನ್‌ನಿಂದ ಮುಂದೆ ಬರುವ ವಾಹನಗಳನ್ನು ತಡೆಯುವುದು ಹಾಗೂ ಅವರುಗಳು ಆ 
ರೀತಿ ಬರದಂತೆ ತಿಳಿಹೇಳುವುದು. , 

೫ ಷೆಲ್‌ ಆಫ್‌ ದಿ ಜಂಕ್ಷನ್‌ಸಲ್ಲಿ ಒಂದು ದಿಕ್ಕಿನಿಂದ ಬಂದ ವಾಹನಗಳು ಮುಂದೆ ಹೋಗದೆ ಬ್ಲಾಕ್‌ 
ಮಾಡುವ ಕ್ರಿಯೆಯನ್ನು ತಡೆಗಟ್ಟುವುದು. 

> ವೆಲ್‌ ಆಫ್‌ ದಿ ಜಂಕ್ಷನ್‌ ಯಾವಾಗಲೂ ಮುಕ್ತಬಾಗಿರುವಂತೆ ಕ್ರಿಸ್‌-ಕ್ರಾಸ್‌ ರಸ್ತೆ 
ಮಾರ್ಕಿಂಗ್‌ಗಳನ್ನು ಮಾಡುವುದು. ಜಂಕ್ಷನ್‌ ಗಿಡ್‌-ಲಾಕ್‌ ಆಗದಂತೆ ನೋಡಿಕೊಳ್ಳುವುದು 
ಮತ್ತು ಇದಕ್ಕೆ ಅನುಗುಣವಾಗಿ ಸಿಗ್ನಲ್‌ ಲೈಟ್‌ಗಳ ಟೈಮಿಲಗ್‌ ಅವಧಿಯನ್ನು ವೈಜ್ಞಾನಿಕವಾಗಿ 
ನಿರ್ಧರಿಸುವುದು. £ 

೫ ಜೀಬ್ರಾ ಕ್ರಾಸಿಂಗ್‌ಗಳ ಮೇಲೆ ಯಾವುದೇ ರೀತಿಯ ವಾಹನ ನಿಲ್ಲುಗಡೆಯಾಗರಂತೆ - 
ನೋಡಿಕೊಳ್ಳತಕ್ಕದ್ದು ಜೇಬ್ರಾ ಕ್ರಾಸಿಂಗ್‌ ಕೇವಲ ಪಾದಚಾರಿಗಳಿಗೆ ಮಾತ್ರ ಮೀೀಸಲಡತಕ್ಕದ್ದು 

೪ ಸಂಚಾರವು ಕೇವಲ ಒಂದೇ ಕಡೆಯಿಂದ ಮತ್ತೊಂದು ಕಡೆಗೆ ಸತತವಾಗಿ ಹೋಗುವ ಅಥವಾ 

ಕಳುಹಿಸುವ ಪರಿಪಾಠವನ್ನು ನಿಲ್ಲಿಸಿ ಪಾಕೇಟ್‌ಗಳಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಹರಿಯುವಂತೆ ಕ್ಷಮ 

ಕೈಗೊಳ್ಳಲು ಜಂಕ್ಷನ್‌ ಜಾಕಿಗಳಿಗೆ ತಿಳುವಳಿಕೆ ನೀಡುವುದು. 

ಸಂಚಾರದ ನಿಯಮಗಳ ಬಗ್ಗೆ ಆಗಾಗ್ಗೆ ಜಾಹೀರಾತುಗಳನ್ನು ನೀಡುವುದು, ಎಫ್‌.ಎಂ 

ಮುಖಾಂತರ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, 


¥ 


4. ಸಾರ್ವಜನಿಕರೊಂದಿಗೆ ಸಂಚಾರ ವಿಟಾಗೆದ ಅಧಿಕಾರಿಗಳು ಸಾಕಮ್ದು ಸಂಯಮ ಮತ್ತು ತಾಳ್ಗೆಯಿಂದ 


ವರ್ತಿಸಬೇಕು. ಅದರೆ ಕಾನೂನು ಹಾರಿ ವೇಳೆಯಲ್ಲಿ ಕಟ್ಟುನಿಟ್ಟಾಗಿ ಆದರೆ ವಿನಯಪೂರ್ವಕವಾಗಿ 
ಪ್ರಕರಣಗಳನ್ನು, ದಾಖಲಿಸಬೇಕು, ಮದ್ಯಪಾಷ ಘಾಡಿ ಮಾಪನ ಚಲಾಯಿಸುವವರ ವಿರುದ್ಧ 
ಪ್ರಕರಣಗಳನ್ನು ದಾಖಲಿಸುವಾಗ ಕನಿಷ್ಠ 2 ಅಲ್ಕೋ ಮೀಟರ್‌ಗಳನ್ನು ಕಾರ್ಯಾಚರಣೆ ಪೇಳೆ 
ಇಟ್ಟುಕೊಂಡಲ್ಲಿ ಸಾರ್ವಜನಿಕರು ಅಲ್ಕೋಮೀಟರ್‌ ರೀಡಿಂಗ್‌ ಬಗ್ಗೆ ಅನುಮಾನ ವ್ಯಕ್ಷ್ತಪಡಿಸಿದಲ್ಲಿ 
ಮತ್ತೊಂದು ಆಲ್ಯ್ಕೋಮೀಟರ್‌ನಿಂದ ಪರಿಶೀಲಿಸಲು ಅಪಷಕಾಶ ಕಲ್ಪಿಸಬೇಕು. ಆಲ್ಕೋಮೀಟರ್‌ 
ಬಳಕೆಯಲ್ಲಿ ಉಪಯೋಗಿಸುವ ಸ್ಟಾಗಳನ್ನು ಪ್ಲಾಸ್ಟಿಕ್‌ ರ್ಹಾಪರ್‌ಗಳಿಂದ ತಷಾಸಣೆಗೆ ಒಳಪಡುವ ವ್ಯಕ್ತಿಯೇ 
ತೆರೆಯುವಂತೆ ಅವಕಾಶ ಮಾಡಿಕೊಡಬೇಕು. ಹೀಗೆ ಮಾಡಿದಲ್ಲಿ ಒಂದೇ ಸ್ಟಾ ಪನ್ನು ಹಲವಾರು ಒನರಿಗೆ 


4 


ಉಪಯೋಗಿಸುತ್ತಾರೆಂಬ ಶೆಮ್ರು ಗ್ರಹಿಕೆಯನ್ನು ಸಾರ್ವಜನಿಕರಲ್ಲಿ ನಿವಾರಿಸಬಹುದು. 


. ಬಿ-ಟ್ಟ್ಯಾಕ್‌ ಯೋಜನೆಯು ಬಹಳ ಮಹಶ್ಹಾಕಾಂಕ್ಲಿಯಾದ ಯೋಜನೆಯಾಗಿದ್ದು ತಾಂತ್ರಿಕ ಪ್ರಬುದ್ಧತೆಯಿಂದ 


ರಾಷ್ಣದಲ್ಲಿಯೇ ಮಾದರಿಯಾಗಿ ಸಂಚಾರ ನಿರ್ವಹಣೆಯಲ್ಲಿ ಸಾಕಸ್ಟು ಪ್ರಗತಿಯನ್ನು ಸಾಧಿಸಿದ್ದು 
ಕೆಲವೊಂದು ಲೋಪದೋಷಗಳನ್ನು ಸರಿಪಡಿಸಿಕೊಂಡಲ್ಲಿ ಉತ್ತಮವಾಗಿ ಸೇವೆಯನು ನೀಡುವಲ್ಲಿ 

¥ ಇನ ಬ ್ಯ 
ಸಹಕಾರಿಯಾಗಿದ್ದು. 


> ವಿಐಪಿ ರವರುಗಳ ಮೂವ್‌ಮೆಂಟ್‌ಗಳನ್ನು, ತುರು ಸೇವಾ ವಾಹನಗಳ ಸಂಚರಣೆ ಸಮಯದಲ್ಲಿ, 
ವಿಷಮ (0s) ಪರಿಸ್ಥಿತಿ ನಿಭಾಯಿಸುವ ಸಮಯವನ್ನು ಹೊರತುಪಡಿಸಿ ಟೀಕೆ ಸಮಯದಲ್ಲಿ 
ವಿನಾಕಾರಣ ಆಟೋಮೋಡ್‌ಸಲ್ಲಿರುವ ಸಿಗ್ನಲ್‌ಗಳನ್ನು ಟ್ಯಾಂಪರ್‌ ಮಾಡಿ ಮ್ಯಾನ್ಯುಯಲ್‌ 
ನೋಡ್‌ನಲ್ಲಿ ಆಪರೇಟ್‌ ಮಾಡುವುದನ್ನು ಕಃ ತಕ್ಷಣದಿಂದ ನಿಲ್ಲಿಸಬೇಕು. 


» 


» 


v 


x" 


ಜಂಕ್ಷನ್‌ ಜಾಕಿಗಳು 1 ಹೋಂಗಾರ್ಡ್‌ಗಳು ಮ್ಯಾನ್ಯುಯಲ್‌ ಮೋಡ್‌ನಲ್ಲಿ ಒಂದೇ ದಿಕ್ಕಿನ 
ವಾಹನಗಳನ್ನು ಕ್ಷಿಯರ್‌ ಮಾಡುತ್ತಿರುವುದರಿಂದ ಮುಂದಿನ ಜಂಕ್ಷನ್‌ಗಳಲ್ಲಿ ಸಂಚಾರ ದಟ್ಟಣೆ ಹೆಚ್ಚಿ 
ಗಿಡ್‌-ಲಾಕ್‌ ಆಗುವುದಕ್ಕಿ ಪ್ರಮುಖ ಕಾರಣವಾಗುತ್ತದೆ ಎಂಬ ಅಂಶವನ್ನು ಎಲ್ಲರೂ ಮನಸ್ಸಿನಲ್ಲಿ 
ಇಸ್ಬುಕೊಳ್ಳೆಬೇಕು - 


ಸಿಗ್ನಲ್‌ ಸೈಕಲ್‌ ಟೈಮಿಂಗ್‌ಗಳು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾನ್ಯವಾಗಿ 180 ಸೆಕೆಂಡ್‌ಗಳಿಗೆ 
ಸೀಮಿತವಾಗಿದ್ದು ಬೆಂಗಳೂರು ನಗರವನ್ನು ಗಮನದಲ್ಲಿಟ್ಟುಕೊಂಡು ಗರಿಷ್ಠ 240 ಸೆಕೆಂಡ್‌ಗಳೆ 
ಸಿಗ್ನಲ್‌ ಸೈಕಲ್‌ ಟೈಮಿಂಗ್‌ ಅನ್ನು ಅಳವಡಿಸಿತಕ್ಕದ್ದು. ಆದಾಗ್ಯೂ ಕೆಲವೊಂದು ಜಂಕ್ಷವ್‌ಗಳಲ್ಲಿ 
ಸುಮಾರು 5 ನಿಮಿಷಕ್ಕಿಂತಲೂ ಹೆಚ್ಚು ಟೈಮಿಂಗ್‌ ನೀಡಲಾಗಿದ್ದು ಸಂಬಂಧಪಟ್ಟ ಇನ್ಸ್‌ವೆಕ್ಟರ್‌ಗಳು 
ಇವುಗಳನ್ನು ಪರಿಶೀಲಿಸಿ ಸರಿಪಡಿಸಲು ಕ್ರಮ ಕೈಗೊಳ್ಳುವುದು. 
¢ + 

ಈ ಹಿಂದೆ ಬೆಂಗಳೂರು ನಗರದಲ್ಲಿ ವಿವಿಧ ರಸೆಗಳಲ್ಲಿ ಅವ್ಯಾಹಿತವಾಗಿ ಎಲ್ಲೆಂದರಲ್ಲಿ ವಾಹನಗಳ 
ತಪ್ಪು ನಿಲುಗಡೆಯಾಗುತ್ತಿದ್ದು ಸಾಮಾನ್ಯವಾಗಿ ದ್ವಿಚಕ್ರ ವಾಹನಗಳನ್ನು ಮಾತ್ತ ಟೋ 
ಮಾಡಲಾಗುತ್ತಿದ್ದು ಕಗ ಕಾರುಗಳನ್ನೂ ಹೆಚ್ಚನ ಸಂಖ್ಯೆಯಲ್ಲಿ ಟೋ ಮಾಡುತ್ತಿರುವುದು ಒಳ್ಳೆಯ 
ಬೆಳವಣಿಗೆಯೆಂದು ತಿಳಿಸಿ ಕ್ಯಾಬ್‌ಗಳು ಬೆಂಗಳೂರು ನಗರಡ ವ್ರಮುಖ ರಸ್ತೆಗಳಲ್ಲಿ ಬಲುಗಡೆ 
ಮಾಡುತ್ತಿದ್ದು ಸಂಚಾರಕ್ಕೆ ಬಹಳ ಅಡ್ಡಿ ಉಂಟು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಇವುಗಳ ವಏರುದ್ಧ 
ಸೂಕ್ತ ಕ್ರಮ ಕೈಗೊಂಡು. ತಪ್ತು ನಿಲುಗಡೆಯನ್ನು ತಪ್ಪಿಸಬೇಕು. 


ಕೆಲವು ಪಾರ್ಕಿಂಗ್‌ ಪ್ರದೇಶಗಳು ವಾಹನಗಳ ನಿಲುಗಡೆ ಇಲ್ಲದ ಇದ್ದು ಅಂತಹ ಪ್ರದೇಶಗಳಲ್ಲಿ 
ಅದರಲ್ಲೂ ಮುಖ್ಯವಾಗಿ ಬಿ.ಎಂ.ಟಿ.ಸಿ ವತಿಯಿಂದ ಅಥವಾ ಖಾಸಗಿ ಮಾಲ್‌ಗಳಲ್ಲಿ ನಿಲುಗಡೆ ಡಾಗ 
ಲಭ್ಯವಿದ್ದಲ್ಲಿ ಉಗ್ರ ಕ್ರಮ ಕೈಗೊಂಡು ಕಡ್ಡಾಯವಾಗಿ ವಾಹನಗಳು ಪಾರ್ಕಿಂಗ್‌ ಲಾಟ್‌ನಲ್ಲಿಯೇ 
ನಿಲುಗಡೆಯಾಗುವಂತೆ ನೋಡಿಕೊಳ್ಳುವುದು. 


ಮೊಲೀಸ್‌ ಕರ್ತವ್ಯ ನಿರ್ಷಹಿಸುವ ಸಮವಸ್ತಧಾರಿಗಳು ಸಂಚಾರ ನಿಯಮವನ್ನು ಉಲ್ಲಂಘಿಸುವ 
ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ನಿಯಮ ಉಲ್ಲಂಘಿಸುವ ಸಿಬ್ಬಂದಿಗೆ ಸ್ಥಫೆದಲ್ಲಿಯೇ 
ದಂಡ ಕೆಟ್ಟಿಸಿಕೊಳ್ಳಬೇಕು. ಅವರಿಗೆ ಪೊಲೀಸ್‌ ನೋಟೇಸ್‌ ನೀಡುವ ಅವಶ್ಯಕತೆ ಇರುವುದಿಲ್ಲ. 
ಸಂಚಾರ ವಿಭಾಗದ ಅಧಿಕಾರಿ ಸಿಬ್ಬಂದಿಗಳು ನಿಯಮ ಉಲ್ಲಂಘನೆ ಮಾಡದಂತೆ ಇತರರಿಗೆ 
ಮಾದರಿಯಾಗಿ ಇರುವಂತೆ ನೋಡಿಕೊಳ್ಳುವುದು. 


6. ಸಗರದ ಹಲಪಾರು ಪ್ರಮುಖ ರಸ್ತೆಗಳಲ್ಲಿ ಪ್ಲೈಹಿವರ್‌ಗಳು ನಿರ್ಮಾಣವಾಗಿದ್ದು ಇಲ್ಲಿ ಸಂಚಾರವು 
ಸುಗಮವಾಗಿ ಸಾಗುತ್ತಿದ್ದು ಸರಹದ್ದಿನ ಅಧಿಕಾರಿಗಳು ಫ್ಲೈಓವರ್‌ ಕೆಳಗಡೆ ಉಲ್ಲಣಿಗೊಂಡಿರುವ ಸಂಜಾರ 
ಸಮಸ್ಯೆಗಳನ್ನು ಪರಿಹರಿಸುವ ಬನ್ನೆ ಹೆಚ್ಚಿನ ಗಮನ ವಹಿಸೆಬೇಕು. 


x 


7, ಕಾನೊನು ಚಾರಿ ಸಮಯದಟ್ದಿ ಸಾರ್ವಜನಿಕರೂಂದಿಗೆಉಲ್ಲಂಘನೆದಾರರೊಂದಿಗೆ ಸಂಘರ್ಷಕ್ಕೆ ಇಳಿಯದ 
ಕಾನೂನು ಬದ್ಧವಾಗಿರುವ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಸಂಚಾರ ಎಭಾಗದ ಅಧಿಕಾರಿ 
ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಒಳ್ಳೆಯ ನಡವಳಿಕೆಯಿಂದ ನಡೆದುಕೊಳ್ಳಬೇಕು. ಅವಾಚ್ಯ 
ಶಬ್ದಗಳನ್ನು ಉಪಯೋಗಿಸದಂತೆ ಎಚ್ಚರಿಕೆ ವಸಬೇಕು. ಈ ಬಗ್ಗೆ ಅಧೀನ ಸಿಬ್ಬಂದಿಯಪರಿಗೂ ಸಹ 
ಮನವರಿಕೆ ಮಾಡಿಕೊಡಬೇಕು. 


8 ಬ-ಟ್ರ್ಯಾಕ್‌ ಯೋಜನೆ ಆಡಿಯಲ್ಲಿ ಸಾರ್ವಜನಿಕರಲ್ಲಿ ಸಂಚಃರ ನಿಯಮಗಳಿಗೆ ಸಂಬಂಧಿಸಿದಂತೆ ಅರಿವು 
ಮೂಡಿಸುವ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಹಮ್ಮಿಕೊಳ್ಳಬೇಕು ಹಾಗೂ ದಿನಪಕಿಕೆಗೆಳೆಲ್ಲೂ ಸಹ 
ಸಾಕಷ್ಟು ಪ್ರಚಾರ ನೀಡಲು ಕ್ರಮ ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಡಿಸಿಪಿ ಸಂಚಾರ ಪೂರ್ವ ರವರು 
ಹೋರ್ಡಿಎಗ್ಸ್‌ಗಳ ವಿನ್ಯಾಸವನ್ನು ಸಿದ್ದಪಡಿಸಲು ಕ್ರಮ ಕೈಗೊಳ್ಳು ಸೂಚಿಸಲಾಯಿತು. 


9. ರಸ್ತೆಯಲ್ಲಿ ಗಾಯಗೊಂಡ ಅಥವಾ ಅಪಘಾತ ಪ್ರಕರಣಗಳೆಲ್ಲಿ ಸಿಲುಕಿಕೊಂಡ ವ್ಯಕ್ತಿಗಳೆ ನೆರವಿಗೆ 
ಧಾವಿಸುವವರ (6೦೦d 5೩maritaಣs) ರಕ್ಷಣೆಯ ಬಗ್ಗೆ ಪರಮಾಸಂದ್‌ ಕಠಾರ ೪/5 ಭಾರತ ಸರ್ಕಾರ 
ಪ್ರಕರಣದಲ್ಲಿ ಘನ ಸರ್ವೋಚ್ಛ ನ್ಯಾಯಾಲಯವು ಹೊರಡಿಸಿರುವ ಮಾರ್ಗಸೂತ್ರಗಳನ್ನು ತಪ್ಪದೇ 
ಅನುಸರಿಸುವುದು ಹಾಗೂ ಈ ಬಗ್ಗೆ ಅಧೀನ ಸಿಟ್ಗಂದಿಯವರಿಗೂ ಸಹ ಅರಿವು ಮೂಡಿಸುವುದಲ್ಲದೆ 
ಸಾರ್ವಜನಿಕರಿಗೆ ತಿಳಿಯುವಂತೆ ವ್ಯಾಪಕ ಪ್ರಜುರಪಡಿಸದೇಕು, 


10.ಠಾಣಾಧಿಕಾರಿಗಳು ಜಂಕ್ಷನ್‌ಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗೆ ಹಾಗೆ ಮಾಡಬಾರದು? ಹೀಗೆ 
ಮಾಡಬಾರದು? ವಿರಿದು ಹೇಳುತ್ತಾರೆಯೇ ಬಿನ; ವಿನು ಮಾಡಬೇಕು? ಹೇಗೆ ಮಾಡಬೇಕು? ಎಂಬುದರ 
ಬಗ್ಗೆ ಮಾರ್ಗದರ್ಶನ ನೀಡದಿರುವ ಬಗ್ಗೆ ಅಸಮಾಧಾನ ವೃಕ್ಷಪಡಿಸಿ ಮುಂದಿನ ದಿನಗಳಲ್ಲಿ 
ಠಾಣಾಧಿಕಾರಿಗಳು ಮತ್ತು ಮೇಲ್ಲಿಚಾರಣಾ ಅಧಿಕಾರಿಗಳು ನಿರಂತರವಾಗಿ ಕೆಲಸಕಾರ್ಯಗಳ ಬಗ್ಗೆ ಸೂಕ್ತ 
ಮಾರ್ಗದರ್ಶನ ನೀಡಬೇಕು. 


11.ಸಾರ್ಪಜನಿಕರಿಂದ ಸಾಮಾನ್ಯವಾಗಿ ಕೇಳಿಬರುವ ದೂರು ಎಂದರೆ ಸಂಚಾರ ವಿಭಾಗದ ಅಧಿಕಾರಿ ಮತ್ತು 
ಸಿಬ್ಬಂದಿಯವರು ಹೆಚ್ಚಾಗಿ ರಸ್ತೆ ಮೇಲೆ ಕಂಡುಬರುವುದಿಲ್ಲ ಅದ್ದರಿಂದ ಈ ಅಭಿಪ್ರಾಯವನ್ನು 
ಹೋಗಲಾಡಿಸಲು ಅಧಿಕಾರಿ ಸಿಬ್ಬಂದಿಯವರು. ಹೆಚ್ಚು ಹೆಚ್ಚಾಗಿ ತಮ್ಮನ್ನು ಸಂಚಾರ ನಿರ್ವಹಣೆ ಮತ್ತು 
ನಿಯಂತ್ರಣ ಕರ್ತವ್ಯದಲ್ಲಿ ತೊಡಗಿಸಿಕೊಂಡು ಕರ್ತವ್ಯ ನಿರ್ವಹಿಸುವುದು. 


12. ಸುಗಮ ಸಂಚಾರ ವ್ಯವಸ್ಥೆಯನ್ನು ಕಲ್ಲಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ಕರ್ತವ್ಯದಲ್ಲಿ 
ಉದಾಸೀನತೆ, ಬೇಜವಾಬ್ದಾರಿ ತೋರಿದಲ್ಲಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಿಸಿದವರ 
ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು. 


13, ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುವ ವೇಳೆಯಲ್ಲಿ ತಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಸೂರ್ಯಾಸ್ತದ ನಂತರ 
reflective Jacket ಅನ್ಕು ಕಡ್ಡಾಯವಾಗಿ ಧರಿಸತಕ್ಕದ್ದು, ಠಾಣಾಧಿಕಾರಿಗಳು ಈ ಬಗ್ಗೆ ಸೂಕ್ತ ನಿಗಾ 
ವಹಿಸತಕ್ಕದ್ದು. 


ಸುಗಮ ಸಂಚಾರ ಹಾಗೂ ಸಾರ್ವಜನಿಕರ ಸುರಕ್ಷತೆ ಆದೃತೆಗಳಾಗಿದ್ದು ಮುಂದಿನ 6 ತಿಂಗಳಲ್ಲಿ ಈಗಾಗಲೇ 


ನೀಡಿರುವ ಸರಳ ಮತ್ತು 


ತ್ರಮಿಸತಕ್ಕದ್ದು 


ಗ್ಗೆ 


+ 


ಪರಿಣಾಮಕಾರಿ ನಿರ್ದೇಶನೆಗಳನ್ನು ' ಯಶಸ್ವಿಯಾಗಿ ಜಾರಿಗೆ ತರುವಲ್ಲಿ ಎಲ್ಲರೂ 


೬. 


ಸ್‌ 
“ಪ್ರವೀಣ್‌ ಸೂಡ್‌ 
ಪೊಲೀಸ್‌ ಆಯುಕ್ತರು, ! : 


ಭೆಂಗಳೂರು ನಗರ. 


೪, ಎಲ್ಲಾ ಮೊಲೀಸ್‌ ಇನ್ಸ್‌ಬೆಕ್ಷರ್‌ರವರುಗಳಿಗೆ 


ಪಹಿಗಳನ್ನು ಮಾಹಿತಿಗಾಗಿ: 


1 ಸಂಣಾರ ಉಪ ವಿಧಾಗಗಳ ಎಲ್ಲಾ ಸಹಾಯಕ ಪೊಲೀಸ್‌ ಆಯುಕ್ತರುಗಳಿಗೆ, 
೭ ಉಪ ಮೊಲೀಸ್‌ ಆಯೆಕ್ತರು, ಸಂಚಾರ ಪೂರ್ವ, ಪಶ್ಚಿಮ ೩ ಉತ್ತರ ವಿಭಾಗ, ದೆಂಗಳೂರು ನಗರ. 


ಪ್ರತಿಯನ್ನು ಅಜಿಸಂದನೆಗಳೊಂದಿಗೆ; ಪೊಲೀಸ್‌ ಆಯುಕ್ತರು, ಬೆಂಗಳೂರು ನಗರ ರವರ ಮಾಹಿತಿಗಾಗಿ. 


ಬಾತಿ 


Office of the 
Addi. Commissioner of Police, 
(Traffic) 
- BMTC Complex 2" Floor, 
Shivajinagar Bus Stand, 
Bangalora-560 0057. 
No. jj8/CBIAdd(.CP.Tr./2007-08, Dated: 04-08-2008. 


CIRCULAR-11. “ff 


1 am receiving complaints that road users are being stopped by traffic 
police merely for checking recoids in lhe name of enforcemenl and collection of 
line. This is aot acceptable. 

} } 

Enforcement Ihraugh fina collection is intendad for discouraging lraffic 
vialalion and enhancing road safely and nol as a tcol for revenue collection, No 
person shall be stopped unless he has viclaled any traffic rule which endangers 
{ road safely. Once prosecuted for lraffic violations, you can also check his DL. 
[ But if he is driving normally there is no justification for stopping anybody in 
| 
|| 
| 


name of vehicle checking. 


The objective of fine collection is to reduce the chaos on the roads and 
anhance safety and not collecting revenue for the govemrnent, 


Non-compliance of these instructions will be viewed seriously and 
i disciplinary actlon infliated against concamed. Kindly convey Il to all the lraffic 
| police personnel working under you wilhout fall. 
| 


S00D) 
Additional Commissicner of Police, 
Traffic, Bangalore City. 
To 


All the Police Inspectors, Traffic, Bangalore. 
All the Asst Commissioners of Police, Traffic, Bangalore City. 


Copy to: The Dy. Commissioners of Police, Traffic, East & West 


| ಫಳ 
| j j ಹ | A ene 
| The Commissioner of Police, Bangalore City, for kind infor aio: R BY | \ 
rE \. 
| { [£] ) 3 
( 7 ) © 


( 

[a 
aN 
ನಿಂ 


ಕರ್ನಾಟಕ ಸರ್ಕಾರ 
(ಪೊಲೀಸ್‌ ಇಲಾಖೆ) 
ಅಪರ ಪೊಲೀಸ್‌ ಆಯುಕ್ತರವರಕಛೇರಿ. 
ಸಂಚಾರ, 2ನೇ ಮಹಡಿ, ಬಿಎಂಟಿಸಿ ಕಾಂಪ್ಲೆಕ್ಸ್‌ 
ಶಿವಾಜಿನಗರ, ಬೆಂಗಳೂರು ನಗರ, 
ದಿನಾಂಕ: 29ನೇ ಡಿಸೆಂಬರ್‌, 2012. 


"5 


ತೋಲೆ- 106 


+ 
[2 
ಮಾನ್ಯ ಮಹಾ ನಿರ್ದೇಶಕರು ಮತ್ತು ಪೊಲೀಸ್‌ ಮಜಾ ನಿರೀಕ್ಷಕರು, ಕರ್ನಾಟಕ ರಾಜ್ಯ, ಬೆಂಗಳೂರು 


ರವರಿಂದ ಸಂಖ್ಯೆ ಪಿಎಸ್‌(10)7/ಡಿಜಿ & ಐಜಿಪಿ/2012 ದಿನಾಂಕ; 24-12-2012 ರಲ್ಲಿ ಬಂದಂತ ಟಿಪ್ಪಣಿಯಲ್ಲಿ 

ಸಂಚಾರ ಪೊಲೀಸರು ಕರ್ತವ್ಯ ನಿರ್ವಹಿಸುವಾಗ ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ನಡೆದುಕೊಳ್ಳುತ್ತಿರುವ 

* ವಿಚಾರ. ಅಕ್ತಮ ಸಂಭಾವನೆಗೆ ಒತ್ತಾಯ. ಎವಿಸ್‌ಐ ಮೇಲ್ಪಟ್ಟ ಅಧಿಕಾರಿಗಳು ಸಂಚಾರ ನೀಯಮ 
ಉಲ್ಲಂಪನೆಗಳಿಗೆ ನಗಧಿಯಾಗಿರುವ ದಂಡದ ವಿವರಗಳ ಪಟ್ಟಿಯನ್ನು ಇಟ್ಟುಕೊಳ್ಳದೇ ಇರುವುದು, ಎಎಸ್‌ 
ಅಥವಾ ಈಎಸ್‌ಐ ಮೇಲ್ಪಟ್ಟ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಪಿಸಿ ಮತ್ತು ಹೆಚ್‌ಸಿ ರವರು ಅನೆದಿಕ್ಕತವಾಗಿ 
ವಾಹನಗಳನ್ನು ತಡೆದು ತಪಾಸಣೆ ಮಾಡುವುದು ಇತ್ಯಾದಿಗಳ ಬಗ್ಗೆ ಸಂಭೀರಬಾಗಿ ಟೀಕೆಗಳನ್ನು ಮಾಡಿರುತ್ತಾರೆ. 
ಟೀಕೆಗಳ ಸಂಬಂಧ ನಿಯಮಗಳ ಹಾರಿ ಪ್ರಕ್ರಿಯೆಯು ಎಎಸ್‌ಐ ಮೇಲ್ಪಟ್ಟ ಅಧಿಕಾರಿಗಳ ಉಪಸ್ಥಿತಿಯಲ್ಲಿಯೇ 
ನಡೆಯುವಂತಾಗಬೇಕು ಮತ್ತು ಸೂಕ್ಕ ಮೇಲ್ಲಿಚಾರಣೆ ಮಾಡುವ ಮೂಲಕ ಇದನ್ನು ಖಿಚಿತಪಡಿಸಿಕೊಳ್ಳುವುದು 
ಅವಶ್ಯಕವಾಗಿರುತ್ತದೆ, 


ಬೇರೆ ಇಲಾಖೆಯ ಕಾರ್ಯಚಟುವಟಿಕೆಗಳಿಗಿಂತ ಪೊಲೀಸ್‌ ಇಲಾಖೆಯಲ್ಲಿ ಕೆಲಸಕಾರ್ಯಗಳು 
ವಿಭಿನ್ನವಾಗಿರುತ್ತದೆ. ದುಷ್ಟಶಕ್ತಿಗಳನ್ನು ಮತ್ತು ನಿಯಮ ಉಲ್ಲಂಘನೆದಾರರನ್ನು ಕಾನೂನು ಚೌಕಟ್ಟಿನಲ್ಲಿ ಸಿಲುಕಸ 
ನ್ಯಾಯಾಂಗದ ಗಮನಕ್ಕೆ ತರಬೇಕಾದುದು ಮೊಲೀಸ್‌ ಇಲಾಖೆಯ ಮುಖ್ಯ ಕರ್ತವ್ಯ ಈ ದಿಸೆಯಲ್ಲಿ ಪೊಲೀಸ್‌ 
ನೌಕರರು ತಮ್ಮ ನಡವಳಿಕೆಯನ್ನು ಆದರ್ಶವಾಗಿಟುಕೊಂಡಿರಬೇಕು. 


Camm pS NE 


CN TTT 4 


ಲ್ಲಿ ಎಲ್ಲಾ ವರ್ಗದ ಜನರು ಅಪರಾಧಿಗಳಾಗುತ್ತಾರೆ. ಕೆಳವರ್ಗದವರು, 
ಬಡವರು, ಶ್ರೀಮಂತರು, ಅಧಿಕಾರಿಗಳು ಹೀಗೆ ಹಲವು 
ನಾನು ಕಾಣಬಹುದು. ಆ ಕಾರಣುದಿರಿದಲೆಃ 
ಅಲ್ಲದೆ ಅಂತಹ ಅಪರಾಧಗಳು 
ರು ಧೇಟಿಯಾಗುವುದು. ಅಲ್ಲಿ 


ಸಂದರ್ಭದಲ್ಲಿ 


ಸಂಚಾರ ನಿಯಮ ಉಲ್ಲಂಘನೆಗಳ 
ಮೇಲ್ದರ್ಗದವರು. ವಿದ್ಯಾವಂತರು. ಅವಿದ್ಯಾವಂತರು, 
ವಿಧವಾದ ಲೀಶಿಯ್ದ ವ್ಯಕ್ತಿಗಳು ಅಪರಾಧಿಗಳಾಗಿ ಬರುವುದನ್ನು 
ಆಂತೆಹವರ ಜೊತೆ ಹೇಗೆ ವರ್ತಿಸಜೀಕೆಂದು ನಾಪು ಕಲಿಯಬೇಕಾಗಿದೆ. 
ನಡೆಯುವುದು ರೆಸ್ತೆಯ ಮೇಲೆ ಸಾರ್ವಜನಿಕ ಸ್ಥಳದಲ್ಲಿಯೇ ಆವರನ್ನು ಪೊಲೀಸ 
ಅವರೊಡನೆ ವರ್ತಿಸುವ ರೀತಿಯನ್ನು ಸಾರ್ವಜನಿಕರು ಬಹಿರಂಗವಾಗಿ ಗಮನಿಸುತ್ತಾರೆ. ಇಂತಹ 
ಪೊಲೀಸರ ವರ್ತನೆ ಸಾರ್ವಜನಿಕರ ಮೇಲೆ ಹೆಚ್ಚನ ಪರಣಾಮ ಬೀರುತ್ತದೆ. 


» ಸಂಚಾರೆ ನಿಯಮದ ಅಪರಾಧಗಳು ಸಾಮಾನ್ಯವಾಗಿ ಯಾವುದೇ ಪೂರ್ವಯೋಜತ ಹಾಗೂ 
" ಉದ್ದೇಶಗಳನ್ನು ಇಟ್ಟುಕೊಂಡು ಅಪರಾಧಗಳನ್ನು ಮಾಡುವುದಿಲ್ಲ: ಕಾರಣ ಅಷರು ಪೊಲೀಸರಿಂದ ಉನ್ನತ 
ಮಟ್ಟದ ವರ್ಶನೆಯನು ನಿರೀಕ್ಷಿಸುತ್ತಾರೆ. ಅಲ್ಲದೆ ನಿಯಂತ್ರಣ ಕರ್ತವ್ಯದ ಪ್ರತಿಯೊಂದು ಹಂತದಲ್ಲಿಯೂ 
ಸಾರ್ವಜನಿಕರು ತಮ್ಮ ಗಮನವನ್ನು ಹರಿಸುವುದನ್ನು ಕಾಣಬಹುದಾಗಿದೆ. ಆ ವೇಳೆಯಲ್ಲಿ ನಮ್ಮ ವರ್ತನೆಯನ್ನು 
ಅವರು ಕೊಲಂಕುಷವಾಗಿ ಅವಲೋಕಿಸುತ್ತಾರೆ. ತಪ್ಪು ವರ್ತನೆ ಕಂಡರೆ ಟೀಕೆಗಳಿಗೆ ಗುರಿಯಾಗಬೇಕಾಗುತ್ತದೆ. 
ಆ ಕಾರಣ ಸಂಚಾರ ನಿಯಮದ ಅಪರಾಧಗಳಲ್ಲಿ ಎಲ್ಲಾ ವಿಧವಾದ ಜನರು ಇರುವುದರಿಂದ ಆದಷ್ಟು 
ಅವರೊಡನೆ ಒಳ್ಳೆಯ ಭಾವನೆಗಳಂದ ಕೂಡಿದ ವರ್ತನೆಯಿಂದ ವರ್ತಿಸುವುದರಿಂದ ಪೊಲೀಸಿನವರ 
ಸೌಜನ್ಯಯುಕ್ತ ಮನೋಭಾವನೆ ಸಾರ್ಪಜನಿಕರು ಹೊಗಳುವಂತೆ ಮತ್ತು ಇಲಾಖೆಯ ಗೌರಚವನ್ನು ಹೆಚ್ಚಿಸುವಂತೆ 


ಮಾಡಬೇಕಾದುದು ಇತ್ತೀಚಿನ ದಿನಗಳಲ್ಲಿ ಅನಿವಾರ್ಯವಾಗಿದೆ. 


ಪ್ರಾಮಾಣಿಕ ಶುದ್ಧ ಜೀವನವನ್ನು ಪ್ರತಿಯೊಬ್ಬರು ನಡೆಸತಕ್ಕದ್ದು ಇಲಾಖೆಯ ಆದರ್ಶವನ್ನು ಕಾಪಾಡಲು 
ಪ್ರಶಿಯೊಬ್ಬ ಪೊಲೀಸ್‌ ಸೌಕರರಿಂದ ಉತ್ತಮ ನಡವಳಿಕೆಯನ್ನು ಪೊಲೀಸ್‌ ಇಲಾಖೆ ನಿರೀಕ್ಷಿಸುತ್ತದೆ. ಈ 
ಲಕ್ಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಇನ್ನು ಮುಂದ ಹಿರಿಯ ಪೊಲೀಸ್‌ ವರಿಷ್ಠಾಧಿಕಾರಿಗಳ ಟೀಕೆಗೆ 
ಆಸ್ಪದವಾಗದಂತೆ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಈ ಕೆಳೆಕಂಡ ಅಂಶಗಳನ್ನು ಚಾಚೂ ತಪ್ಪದೆ ಪಾಲಿಸಲು 


ನಿರ್ದೇಶಿಸಲಾಗಿದೆ. 


1. ಎಎಸ್‌ಐ, ಹಿವಿಪ್‌ಐ ಮತ್ತು ಪಿಐ ರಷರುಗಳು ಮಾತ್ರ ಸಂಚಾರ ನಿಯಮ ಉಲ್ಲಂಘನೆಗೆ ದಂಡಬನ್ನು 


ವಿಧಿ ರಶಿದಿಯೆನ್ನು ನೀಡುವುದು. ಯಾವುದೇ. ಹೊಲೀಸ್‌ ಪೇಷೆಯಾಗಲಿ ಅಥವಾ ಮುಖ್ಯ 
ಕೇದೇಯಾಗಲಿ ಈ ಕಾರ್ಯವನ್ನು ಮಾಡಬಾರದು. 


12 


ಕೀಷಲ ದಾಖಲಾತಿ ಪರಿರೀಬನೆಗಾಗಿ ವಾಡನ ಚಾಲಕ/ಸವಾರನನ್ನು ನಿಲ್ಲಿಸಬಾರದು. ಜಾಲಕ/ಸಹಾರವಃ 
ಸಂಚಾರ ವಿಯಮ ಉಲಂಘಸಿದಾಗ ಮಾತ್ರ ದಾಖಬಾಪಿ ಪರಿಶೀಲನೆ ಮ 
ಷಾಡನವನ್ನು ನಿಲ ಸಬೇಕು. 


ಜ್‌ 


¥] 
a 
£} 
Ww 
> 
Kk» 
t 


[oe mt 
3. ಹೊಲೀಸ್‌ ಸೇದೆ ಜತು ಮುಖಿ ಪೆ? J > i 
- ಹೊಲೀಸ್‌ ಹೇದೆ ಮತ್ತು ಮುಖ್ಯ ಪೇದೆಗಳು ಎಥ್‌.ಟ.ವಿಆರ್‌ ಮೂಲಕ ಮಾತ್ರ ಸಂಚಾರಿ ನಿಯಮ 
ಣಿ, ನಿಕ್‌ 
ಉಲ್ಲಂಘವೆಯನ್ನು ದಾಖಲಿಸಬೇಕು 


sm pS | . py pe pS 
4. ಮೆದ್ದಹಾನ ಮಾಡಿ ಚಾಲನೆ ಮಾಡಿದಾಗ ಸ್ಥಳದಂಡನೆ ಇರುವುದಿಲ್ಲ ಮಡ್ತಪಾನ ಮಾಡಿ ಚಲಾಯಿಸುವ 
, ್ವ; ಸುದ 
೨ 


ನ 
ರೆ ಸಾ ಹೋ ನ್‌ ; . - 3 
ಪ್ರತಿಯೊಂದು ಕೆೇನಿಸಲ್ಲಿ ನ್ಯಾಯಾಲಯದ ಮುಂಡೆ ಹಾಜರಾಗಲು ನೋಟಿಸನ್ನು ಸೀದಬೆೇಕುು ಯಾವುಜೆ: 
~~ cid 
ಮಾಗಾ ದ ಕ್‌ a ps es od, we. ತಾ pee pe 
ಕಾರಣಕ್ಲೂ ಈ ಸಂಬಂಧ ನ್ಯಾಯಾಲಂಯದಲ್ಲಿ ಕೇಸು ಮುಗಿಸುದುದಾಗಿ ಕಾನೂನೆ ಬಾಹಿರವಾಗಿ ಹಣವನು 


5, ವಾಹನ ಚಜಾಬಕರಿಂದ ಚಾಲನಾ ಪರವಾನಗಿ ದತ್ತದನ್ನು ಬಪ್ತಿ ಮಾಡಿಹಾಂಡಾಗ ಸ್ವೀಕೃತಿ ಸತ್ರದನ್ನು 


[ 
6. ಸಾರ್ವಜನಿಕರು ವಿವಿಧ ಸಂಚಾರ ಉಲ್ಲಂಘನೆಗಳಿಗೆ ನಿಗಧಿಪಡಿಸಿರುವ ದಂಡದ ಮೊತ್ತದ ಬಗ್ಗೆ ಕೇಳಿದಾಗ 
ಉತ್ತರಿಸಲು ಅನುಕೂಲವಾಗುವಂತೆ ಎಎಸ್‌ಐ ಮೇಲ್ಪಟ್ಟ ಅದಿಕಾರಿಗಳು ಸಂಚಾರ ನಿಯಮ 
ಉಲ್ಲಂಘನೆಗಳಿಗೆ ನಿಗಧಿಯಾಗಿರುವ ದಂಡದ ವಿವರಗಳ ಪಟ್ಟಿಯನ್ನು ಕಡ್ಡಾಯವಾಗಿ ಇಟ್ಟುಕೊಳ್ಳುವುದು. 


7. ಸಂಚಾರ ಘೊಲೀಸರು ತಮ್ಮ ದೈನಿಂದಿನ ಕೆಲಸ ಕಾರ್ಯಗೆಳನ್ನು ನಿರ್ವಹಿಸುವಾಗ ಅದರಲ್ಲೂ ನಿಯಮ 
ಜಾರಿ ಸಪುಯದಲ್ಲ ಯುವಕರೊಡನೆ, ಕಾರ್ಮಿಕರೊಡನೆ, ಹೆಂಗಸರು ಮತ್ತು ಮಕ್ಕಳೊಡನೆ, ಆಪಕ್ಷರು 
ಮತ್ತು ದುರ್ಬಲರು ಮತ್ತು ನಿರ್ಗತಿಕರೊಡನೆ ಅಜಷ್ಟು ಒಳ್ಳೆಯ ಭಾವನೆಗಳಿಂದ ಕೂಡಿದ ವರ್ತನೆಯಿಂದ 


ವರ್ತಿಸುವುದು. 


« 


8. ಯಾವುದೇ ಪೊಲೀಸ್‌ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾರ್ಪಜನಕರನ್ನು ಅನಾವಶ್ಯಕವಾಗಿ ವಸ್ತುಗಳಿಗಾಗಿ 
ಮತ್ತು ಅಕ್ರಮ ಸಂಭಾವನೆಗೆ ಒತ್ತಾಯಿಸುವುದು, ಸ್ವೀಕರಿಸುವುದನ್ನು ಮಾಚಬಾರದು. ಈ ರೀತಿಯ ಅಕ್ರಮ 


ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಬಗ್ಗೆ ತಿಳಿದುಬಂದಲ್ಲಿ ಅಂತಹವರ ವಎರುದ್ಧ ನಿರ್ಧಾಕ್ಷಿಣ್ಯವಾಗಿ 
ಇಲಾಖಾ ಶಿಸ್ತು ಕ್ರಮ ಜರುಗಿಸಲಾಗುವುದು ಮತ್ತು ಮುಂದೆಂದೂ ಅವರು ಸಂಚಾರ ವಿಭಾಗದಲ್ಲಿ ಸೇವೆ 


ಸಲ್ಲಿಸುವ ಅವಕಾಶವನ್ನು ಕಳೆದುಕೊಳ್ಳುವರು. 


ಡಾ: ಎಂ.ಎ. ಸಲೀಂ 
ಅಪರ ಪೊಲೇಸ್‌ ಆಯುಕ್ತರು. 
ಸಂಚಾರ. ಬೆಂಗಳೂರು ನಗರ. 


ಇನ್‌ಪೆಕ್ಟರ್‌ರವರುಗಳಿಗೆ 


ತಿಗಳನ್ನು ಗಳಿಗೆ. 
ಸಮು: ಸಂಚಾರ ಉಪ ವಿಭಾಗಗಳ ಎಲ್ಲಾ ಸಹಾಯಕ ಹೊಲೀಸ್‌ ಆಯುಕರು 
ಸ ” w We ಮ. ದೆಂಗಳೂರು. 


A ನ್‌ af 
ಪ್ರತಿಗಳನ್ನು ಉಪ ಪೊಲೀಸ್‌ ಆಯುಕ್ತರು, ಸಂಚಾರ ಪೂರ್ವ ಮತ್ತು ಪುಥ್ವಿ , 
ಪ್ರತಿಯನ್ನು ಅಭಿನಂದನೆಗಳೊಂದಿಗೆ: ಪೊಲೀಸ್‌ ಆಯುಕ್ತರು, ಬೆಂಗಳೂರು ಫಗರರವರ ಮಾಹಿತಿಗಾಗಿ ಸಲ್ಲಿಸಿದೆ. 


y PO 


Card cet Onan 


